RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ನವೆಂಬರ್‌ ೨೧, ೨೦೧೩ (ಕಾರ್ತೀಕ ೩೦, ಶಕ ವರ್ಷ ೧೯೩೫) ಸಂಚಿಕೆ ೪೬ 
Volume 148 Bangalore, Thursday, November 21, 2013 ( Karthika 30, Shaka Varsha 1935) Issue 46 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ನಗರಸಭೆ ಕಾರ್ಯಾಲಯ, ಚಿಕ್ಕಬಳ್ಳಾಪುರ-562101 
ಕ್ರಸಂ:ನ.ಸ./ಚಿ.ಬ.ಪುರ/ಆ.ವಿ/15/2013-14, ದಿನಾಂಕ: 06-07-2013 


ವಿಷಯ: ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿನ ವಿವಿಧ ರೀತಿಯ ಜಾಹೀರಾತು ಪರವಾನಿಗೆಯ ಪರಿಷ್ಕೃತ ಶುಲ್ಕಗಳನ್ನು ನಿಗಧಿಪಡಿಸುವ ಬಗ್ಗೆ. 


ವಿಷಯಕ್ಕೆ ಸಂಬಂಧಿಸಿದಂತೆ, ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿನ ವಿವಿಧ ರೀತಿಯ ಜಾಹೀರಾತು ಪರವಾನಿಗೆಯ ಶುಲ್ಕಗಳನ್ನು ಪುರಸಭೆ 


ಕಾಯ್ದೆ 1964ರ ಅಧಿನಿಯಮದ ಅನುಸೂಚಿ 7ರಲ್ಲಿನ ದರಗಳನ್ನು ಪ್ರಕರಣ 94ರಂತೆ ಪರಿಷ್ಕೃತ ಶುಲ್ಕಗಳನ್ನು ಈ ಕಾರ್ಯಾಲಯದ ಠರಾವು 
ಸಂ:32, ದಿನಾಂಕ:19-06-2013ರಲ್ಲಿ ನಿಗಧಿಪಡಿಸಿ, ತೀರ್ಮಾನಿಸಲಾಗಿದ್ದು, ಸದರಿ ಈ ಕೆಳಕಾಣಿಸಿದ ಪರಿಷ್ಕೃತ ದರಗಳ ಬಗ್ಗೆ ಸಾರ್ವಜನಿಕರ ಯಾವುದೇ 





ಆಕ್ಷೇಪಣೆ ಮತ್ತು ತಂಟೆ ತಕರಾರುಗಳಿದ್ದಲ್ಲಿ ಪ್ರಕಟಣೆಗೊಂಡ ಒಂದು ತಿಂಗಳ ಒಳಗೆ ಲಿಖಿತವಾಗಿ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ಅವಧಿ ಮಿರಿ ಬರುವ 
ಆಕ್ಷೇಪಣೆ ಮತ್ತು ತಂಟೆ ತಕರಾರುಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕ್ರ ಜಾಹೀರಾತು ವಿವರಗಳು ಪರಿಷ್ಕತ ವಾರ್ಷಿಕ 
ಶುಲ್ಕಗಳು 
ಸಂ 








01 ಭೂಮಿ, ಕಟ್ಟಡ,ಗೋಡೆ ಪ್ರಕಟಣಾ ಫಟಗಳು, ಚೌಕಟ್ಟು, ಸ್ತಂಭ ರಚನೆಗಳು ಇತ್ಯಾಧಿಗಳ ಮೇಲೆ ದೀಪಾಲಂಕಾರ ಮಾಡದಿರುವ 
ಜಾಹೀರಾತು ರಚನೆಗಳು 














8 ಒಂದು ಚದರ ಮೀಟರುವರೆಗಿನ ಜಾಗಕ್ಕೆ ರೂ.2000 
0) ಒಂದು ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 2.5 ಚದರಮೀಟರ್‌ ವರೆಗಿನ ಜಾಗಕ್ಕೆ ರೂ.32=00 
೦)ಪ್ರತಿಯೊಂದು ಹೆಚ್ಚಿನ 2.5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ ರೂ.32.00 





02 ಎತ್ತುಗಳು, ಕುದುರೆಗಳು ಅಥವಾ ಇತರೆ ಪ್ರಾಣಿಗಳು ಅಥವಾ ಯಾವುದೇ ವಾಹನವನ್ನು ಹೊತ್ತ ಇತರೆ ಯಾವುದೇ ಸಾಧನದ 
ಮೂಲಕ ಎಳೆಯಲಾದ ವಾಹನದ ಮೇಲೆ ಒಯ್ಯಲಾದ ದೀಪಾಲಂಕಾರ ಮಾಡದಿರುವ ಜಾಹೀರಾತುಗಳು 





೩ 05 ಚದರ ಮೀಟರುವರೆಗಿನ ಜಾಗಕ್ಕೆ ರೂ.120=00 





0)ಪ್ರತಿಯೊಂದು ಹೆಚ್ಚಾಗಿ 5 ಚದರ ಮೀಟರ್‌ ಅಥವಾ ಕಡಿಮೆ ಜಾಗಕ್ಕೆ ರೂ.120=00 





03 ವಾಹನಗಳ ಮೇಲೆ ಒಯ್ಯಲಾದ ದೀಪಲಾಂಕೃತ ಜಾಹಿರಾತು ಫಲಕಗಳು 





೩ 05 ಚದರ ಮೀಟರುವರೆಗಿನ ಜಾಗಕ್ಕೆ ರೂ.150=00 





0) ಪ್ರತಿಯೊಂದು ಹೆಚ್ಚಾಗಿ 5 ಚದರ ಮೀಟರ್‌ ಅಥವಾ ಕಡಿಮೆ ಜಾಗಕ್ಕೆ ರೂ.3000 

















(೧೦೨೯) 


೧೦೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೧, ೨೦೧೩ ಭಾಗ ೬ 








ಜಾಹೀರಾತು ವಿವರಗಳು ಪರಿಷ್ಕೃತ ವಾರ್ಷಿಕ 
ಶುಲ್ಕಗಳು 


(೮೬ 





04 ಫಲಕಗಳನ್ನು ಹೊತ್ತಕೊಂಡಿರುವವನು ಒಯ್ಯುವ ದೀಪಾಲಂಕೃತ ಜಾಹಿರಾತು ಫಲಕಗಳು 





























8) 01 ಚದರ ಮೀಟರುವರೆಗಿನ ಜಾಗಕ್ಕೆ ರೂ.30=00 
0) 01 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 05 ಚದರ ಮೀಟರ್‌ ವರೆಗಿನ ಜಾಗಕ್ಕೆ ರೂ.60=00 
0 ಪ್ರತಿಯೊಂದು ಹೆಚ್ಚಿನ 01 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ ರೂ.30.00 
05 ಭೂಮಿ, ಕಟ್ಟಡ, ಗೋಡೆ ಪ್ರಕಟಣಾ ಫಟಗಳು, ಚೌಕಟ್ಟು ಸ್ತಂಭ ರಚನೆಗಳು ಇತ್ಯಾಧಿಗಳ ಮೇಲೆ ದೀಪಾಲಂಕೃತ ಜಾಹೀರಾತು 
ರಚನೆಗಳು 
8) 02 ಚದರ ಮೀಟರುವರೆಗಿನ ಜಾಗಕ್ಕೆ ರೂ.30=00 
0) 02 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 05 ಚದರ ಮೀಟರ್‌ವರೆಗಿನ ಜಾಗಕ್ಕೆ ರೂ.6000 
0 05 ಚದರ ಮೀಟರಿಗಿಂತ ಹೆಚ್ಚಾದ ಮತ್ತು 5 ಚ.ದರ ಮಿಟರ್‌ವರೆಗಿನ ಜಾಗಕ್ಕೆ ರೂ.70.00 
6) ಪ್ರತಿ ಹೆಚ್ಚಿನ 2.5 ಚದರ ಮೀಟರ್‌ ಅಥವಾ ಕಡಿಮೆ ಜಾಗಕ್ಕೆ. ರೂ.7000. 








06 ಸಿನಿಮಾ ಮಂದಿರಗಳಲ್ಲಿ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರೊಜೆಕ್ಟರ್‌ ಜಾರು ಗಾಜುಗಳ ಸಾಧನಗಳು ಅಥವಾ ಅಂಥವೇ 
ಸಾಧನಗಳ ಮೂಲಕ ಪರದೆಗಳ ಮೇಲೆ ಪ್ರದರ್ಶಿಸಿದ ಜಾಹೀರಾತುಗಳು 


























ಖ 05 ಚದರ ಮೀಟರುವರೆಗಿನ ಜಾಗಕ್ಕೆ ರೂ.100=00 
0) 05 ಚದರ ಮೀಟರುಗಿಂತ ಹೆಚ್ಚಾಗಿ ಅದರೆ2.5ಚದರ ಮೀಟರ್‌ ಜಾಗಕ್ಕೆ ರೂ.110=00 
€) ಪ್ರತಿಯೊಂದು ಹೆಚ್ಚಿನ 2.5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ ರೂ.110=00. 
07 ಬೀದಿಗಳಿಗೆ ಅಡ್ಡಲಾಗಿ ತೂಗು ಹಾಕಿದ ದೀಪಾಲಂಕೃತವಿಲ್ಲದ ಜಾಹೀರಾತುಗಳು 
ಖ 01 ಚದರ ಮೀಟರ್‌ವರೆಗಿನ ಜಾಗಕ್ಕೆ ರೂ.20=00 
0) 01 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ2.5 ಚದರ ಮೀಟರ್‌ವರೆಗಿನ ಜಾಗಕ್ಕೆ ರೂ.32=00 
0) 5 ಚದರ ಮೀಟರ್‌ಗಿಂತ ಹೆಚ್ಚಾದ ಮತ್ತು 2.5 ಚದರ ಮೀಟರ್‌ವರೆಗಿನ ಜಾಗಕ್ಕೆ. ರೂ.3200. 





08 ಬರಿಯದಾಗಿ ನಿಂತ್ತಿರುವ ಆದರೆ ಜಾಹೀರಾತುದಾರನ ಹೆಸರನ್ನೂ ಹೊಂದಿರುವ ಅಥವಾ ಅದರ ಮೇಲೆ ಭಾಡಿಗೆಗೆ ಇದೆ ಎಂಬ 
ಪ್ರಕಟಣೆ ಹೊಂದಿರುವ ದೀಪಾಲಂಕೃತವಿಲ್ಲದ ಜಾಹೀರಾತು ಪ್ರಕಟಣಾ ಫಲಕ 














801 ಚದರ ಮೀಟರುವರೆಗಿನ ಜಾಗಕ್ಕೆ ರೂ.1000 
0) 01 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 2.5 ಚದರಮೀಟರ್‌ ವರೆಗಿನ ಜಾಗಕ್ಕೆ ರೂ.1600 
0 ಪ್ರತಿ ಹೆಚ್ಚಿನ 2.5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ ರೂ.1600. 
09 ಹರಾಜು ನಡೆಯುವ ಆವರಣಗಳನ್ನು ಹೊರತುಪಡಿಸಿ, ಪ್ರತಿಯೊಂದು ಹರಾಜು ಮಾರಾಟವನ್ನು ರೂ.100-00 


ಜಾಹೀರಾತುಪಡಿಸಿ 100 ಪೌರಸಭಾ ದೀಪದ ಕಂಬದ ಮೇಲೆ ಫಲಕವನ್ನೂ ಪ್ರದರ್ಶಿಸುವುದಕ್ಕಾಗಿನ 
ಬಾಡಿಗೆಯನ್ನೊಳಗೊಂಡು ಸ್ಥಳದಲ್ಲಿನ ಮುಖ್ಯ ನಿವೇಶನದಲ್ಲಿ ಒಂದನ್ನು ಮತ್ತು ಪೌರಸಭೆಯ ದೀಪದ 
ಕಂಬದ ಮೇಲೆ ಮತ್ತೊಂದನ್ನು ಯುಕ್ತ ಗಾತ್ರದ ಎರಡು ಫಲಕಗಳಿಗಿಂತ ಹೆಚ್ಚಿಲ್ಲದ ಫಲಕಗಳನ್ನು 
ಹಾಕಲು ಹರಾಜುದಾರರಿಗೆ ಅನುಮತಿ 














10 ಫ್ಲೇಕ್ಸ್‌ ಬ್ಯಾನರ್‌ಗಳು /ಕಟೌಟ್‌ಗಳು, 100 ಸಂಖ್ಯೆಯ ಪೋಸ್ಟರ್‌ಗಳ ಜಾಹೀರಾತುಗಳು 
ಅ) ಒಂದು ಚದರ ಮೀಟರುವ 'ರೆಗಿನ ಜಾಗಕ್ಕೆ ( ಮೂರು ದಿನಗಳಿಗೆ ಮಾತ್ರ) ರೂ.1500, 
ಆ) ಒಂದು ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 2.5 ಚದರ ರೂ.2000. 
ಮೀಟರ್‌ ವರೆಗಿನ ಜಾಗಕ್ಕೆ ( ಮೂರು ದಿನಗಳಿಗೆ ಮಾತ್ರ) 
ಇ)ಪ್ರತಿಯೊಂದು ಹೆಚ್ಚಿನ 2.5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ರೂ.20=00. 


ಕಡಿಮೆ ಜಾಗಕ್ಕೆ ( ಮೂರು ದಿನಗಳಿಗೆ ಮಾತ್ರ) 

















ಆಡಳಿತಾಧಿಕಾರಿಗಳು ಹಾಗೂ ಪೌರಾಯುಕ್ತರು ನಗರಸಭೆ, 
P.D.23 ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ 
50-10 ಚಿಕ್ಕಬಳ್ಳಾಪುರ ಜಿಲ್ಲೆ. 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೧, ೨೦೧೩ ೧೦೩೧ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಸಂಖ್ಯೆ: ಕಂಇ 18 ಭೂಸ್ಟಾಬೆ 2013 ದಿನಾಂಕ: 06-09-2013 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ರಾಜರಾಜೇಶ್ವರಿನಗರ ವಾರ್ಡ್‌ ಸಂಖ್ಯೆ160 ರ ಬಿಇಎಂಎಲ್‌ ಬಡಾವಣೆಯ ಜವಹರಲಾಲ್‌ ಮುಖ್ಯರಸ್ತೆಯಿಂದ ಐಡಿಯಲ್‌ ಹೋಮ್ಸ್‌ 
ಬಡಾವಣೆಯ 12ನೇ "ಇ' ಅಡ್ಡರಸ್ತೆಗೆ ಸಂಪರ್ಕ ರಸ್ತೆ ಕಲ್ಪಿಸುವ ಸಂಬಂಧ ಹಲಗೆವಡೇರಹಳ್ಳಿ ಗ್ರಾಮದ ಸರ್ವೆ ನಂ:79 ರಲ್ಲಿ ನಿರ್ಮಿಸಲಾಗಿರುವ ಬಿಇಎಂಎಲ್‌ ಬಡಾವಣೆಯ ನಿವೇಶನ ಸಂಖ್ಯೆ:355 ಮತ್ತು ಅದರ ಪಕ್ಕದ ನಂಬರ್‌ ಇಲ್ಲದ 
ನಿವೇಶನದಲ್ಲಿನ ಭಾಗಶಃ ವಿಸ್ತೀರ್ಣವನ್ನು ರಸ್ತೆ ಕಾಮಗಾರಿಗಾಗಿ ಸದರಿ ಸ್ವತ್ತುಗಳು ಅವಶ್ಯಕವಾಗಿ ಬೇಕಾಗಿರುತ್ತದೆ ಎ೦ದು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಗೆ ಕಂಡುಬ೦ದಿರುವುದರಿ೦ದ, 98.85 ಚ.ಮೀ. (1064 ಚ.ಅಡಿ) ಮತ್ತು 
ಈ ಸ್ವತ್ತನ್ನು ಭೂಸ್ವಾಧೀನಪಡಿಸಿಕೊಳ್ಳಲು 1894ರ ಭೂಸ್ವಾಧೀನ ಕಾಯ್ದೆಯ ಕಲಂ 401ರ ಮೇರೆಗೆ ಕ್ರಮಾಂಕ: ಎಲ್‌.ಎ.ಕ್ಯೂ/ಸಿಆರ್‌/15/2011-12, ದಿನಾಂಕ:23-05-2012 ರಂದು ಹೊರಡಿಸಲಾದ ಅಧಿಸೂಚನೆಯು ಹಾಗೂ ತಿದ್ದುಪಡಿ 
ದಿನಾಂಕ:28-05-2012 ಮತ್ತು ದಿನಾಂಕ: 04-07-2013 ರಂದು ಅಧಿಸೂಚಿಸಲಾಗಿದ್ದು, ಇದು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾ೦ಕ:23-08-2012 ರಂದು ಎರಡು ಅಧಿಸೂಚನೆಗಳು ಪ್ರಕಟಣೆಯಾಗಿರುತ್ತದೆ. ಕರ್ನಾಟಕ ಕಾಯ್ದೆ 33- 
1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ (ಕೇಂದ್ರ ಅಧಿನಿಯಮ ಸಂಖ್ಯೆ1894) ರ 5-ಎ ಪ್ರಕರಣದ, (2) ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ, ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ, 


ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಉಪ ಆಯುಕ್ತರು 
(ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಲಿಕೆ, ಬೆ೦ಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 
























































“ ಅನುಸೂಚಿ” 
ಖಾತೆದಾರರ ಭೂಸ್ಪಾಧೀನಕ್ಷೆ ಬೇಕಾಗಿರುವ ಚಕ್ಕುಬಂದಿ 
ಕ್ರ ಹಲಗೆವಡೇರ ನಿವೇಶನ ಸಿ.ಐ.ಡಿ ಈ. 5 ತ 
ಡ್‌ 
ಹೆಸರು ವಿಸೀರ್ಣ ವಿಸೀರ್ಣ ತರಹೆ 
ಸಂ. ಹಳ್ಳಿ ಗ್ರಾಮದ ಸರ್ವೆ ನಂ ಸಂಖ್ಯೆ ೦ಖ್ಯೆ: ಹ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಅನುಭವದಾರರ ಹೆಸರು 3 ಚ.ಮೀ.ಗಳಲ್ಲಿ ಚ.ಅಡಿ.ಗಳಲ್ಲಿ ಟಿ ಣ್‌ ಇಷ 
ಇದೇ 
ಹೆಚ್‌.ಬಿ.ಮಾಧವರಾವ್‌ ನಿವೇಶನ 
1 79 355 — 38.46 414 ಖಾಲಿ ಜಾಗ ನಿವೇಶನದ ರಸ್ತೆ ಸರ್ಕಾರಿ ಜಾಗ 
ಬಿನ್‌ ಹೆಚ್‌.ಭೀಮರಾವ್‌ ಣೆ ಸಂ:356 
ಉಳಿದ ಭಾಗ 
ಒಟ್ಟು 38.46 414 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R.171 ಲಲಿತಾ ಹಂದಿಗೋಳ 
50 -25 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಂದಾಯ ಇಲಾಖೆ (ಭೂಸ್ವಾಧೀನ 1:3) 





ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೧, ೨೦೧೩ 


೧೦೩೨ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Ramaಗ೩್ರ೩೩ ಜಿಲ್ಲೆ, Ramanagara 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ : 180/01/48/12-13 ದಿನಾಂಕ 20/09/2013 


ದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಗಿ 
0 


d Road Construction at 7806100009 ಎ 


ಕರಣ (1)ನೆ 


ಪ್ರ 


e 
ಲೆ 


ಖ್ಯ 1984ರ 4ನೆ 


ಲ 
ಣು 


ಮ 


ಗು 
ಲ 


pe) 
ಯೂ 


ಮ 1961 ರ 17ರ 


ಗ್ದ 


ಹ 


@ 


Ns 


ಸಗಾರರಿಗೆ ಈ ಮೂ 


ೂೂ ಕೆಲ 


ಗ 


ನ 
ಲ 


ಬಂದಿ 
ಬಳ 


[Ye 


ನ 


ನ 


ರಿ, ರಾಮನಗರ,ರಾಮನಗರ ಇವರನ 


ಕಛೆ 


ಇಾ' 
ಬಲ 


ಪಡಿಯಾದ 1894ನೇ 


ಮ 
ದುಪ 


ಡಿ. 


ಬಳಿ! 
ಖೂ 


೧ 


ನ 


ಚನೆ laq/cr/48/12-13ನ 


ಇಲಲ 


ಟಕ ಸರ್ಕಾರದ ಅಧಿ 


[0 


: Ramanagara ಜಿಲ್ಲೆ ರವರ 


ಲ 
40) 


_.ಧಿಕಾರಿಗ 


23 
13 


ಅನುಸೂಚಿ 


ಗ್ರಾಮ : ತಗ್ಗೀಕುಪ್ಪೆ 


ಹೋಬಳಿ : ಕಸಬಾ 


ತಾಲ್ಲೂಕು : Magadi 


ಜಿಲ್ಲೆ : Ramanagara 


Agricultural 






































“ಎ 
» ಲು 
ಗ] 
63 
2 
ದ ಐ 5 [lo 
pK ಇಓ (ಲ್ಲ er. ಗು 
£|`॥ೌಿಶರೆ 18 [8 
ಆ | ಈ ೦ 
ರಿ (ಲಿ p= ಲಿ 
[eo © [eo 
ದ ದ 
Blo ಅ 
ವರಿ ದ 
೫11೫ ಸ 
4 4 
ಡಿ ಲು 
5 DE 
ಸ? ಲೆ 
1೧ 6ನ 6 
B ಇ ಚಿ ಟು ಚಿ 
೧ ತ್ಮೆ 
“ce ಸ 
ಸ 
3 
ಆ ಆ 
5 Ve) Ve) 
he ಹ್ಮ್‌ 
ಲ ದ 
® rm rm 
1 1 
o o 
RQ N 
W ತ್ಮೆ ತ್ಮೆ 
S| R 
x x 
19 ಡೆ ಡೆ 
wp ಇ ತ 
320 « 6 
ಲ 
x ತ 
ಹ ೬ 
1 
x ಇ 
2 
ದ 
ಗ 
ಈ 
7 
2 
K 
R 
ಎ 
¥ 
C 
ಗವ 
(8) 
D 
ಗೆ 
ಎ 
7 
G 
1 py 
9 sel 
ಜ್‌ p & 
B TD 
pe oO ~ 
5 ಸ್ರ (3 
ಗ bg 
[J -C 
ಸ (ಫು 
ದ [SR 
pe ತ್ರೆ 
ಸ (ಟ್ಟ 
೫ ಔ 1 
ke RE 
2 ee 
ಛೆ ಗ್ರ 12 
2 ENE 
ಇ 
ತ 
15 ಕ್‌ 




















ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೧, ೨೦೧೩ ೧೦೩೩ 








ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು | ಸರ್ಮೆನಂ | ತರಹೆ ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 











೦ಗಮ್ಮ/ಮಾಯಣ್ಣ ಖುಷ್ಕಿ ಪ - - - 0.00.00.00 
೦ಗಮ್ಮ/ ಖುಷ್ಕಿ - - - - 0.00.00.00 








ಚಿಕ್ಕೇಗೌಡ/ಲೇ.. ಮಾಯಣ್ಣ ಖುಷ್ಕಿ - ಎ - - 0.00.00.00 
ಮಾಯಣ್ಣ/ಕೆಂಚಯ್ಯ Joint Owner 








0.03.00.00 
6 ಲಕ್ಷ್ಮಮ್ಮ/ರಾಮಯ್ಯ 15/*/2A | ಖುಷ್ಕಿ | ಸನಂ:20 ಸನಂ:14 ಸನಂ:15/2ರ ಉಳಿಕೆ | ಸನಂ:15/1 | 0.02.00.00 ಕ 












































0.02.00.00 
Village Extents: 0.05.00.00 
Agricultural Total Extents:0.05.00.00 
DESIGNATION : ವಿಶೇಷ ಭೂಸ್ವಾಧೀನಾಧಿಕಾರಿ 
LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ ಜಿಲ್ಲಾಧಿಕಾರಿಗಳು 
LAOLOCATION : ರಾಮ ನಗರ Ramanagara ಜಿಲ್ಲೆ 


P.R.194 
50-5 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, BangloreUrban ಜಿಲ್ಲೆ, BangloreUrban 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : LAQCR:54/2012-13 ದಿನಾಂಕ 29/10/2013 


ಜ್ಜ 9 ಲಿ 0: ಕಂ "ಅ 9 ಷ್ಟ ನ pe) ಹರಂ ದದ ೧. ಎ ಪಿ | AD ಣಿ ಇಡಿ ದ 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಲೋಕೋಪಯೋಗಿ ಇಲಾಖೆ ಕೆಂಗೇರಿ ಗ್ರಾಮದ 


೦ 


ರಿಮಿತಿಯಲ್ಲಿ ಬೆಂಗಳೂರು-ಮೈಸೂರು ರಸ್ತೆ ಕಾಮಗಾರಿಗಾಗಿ 





ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ 





ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ) ಅಧಿನಿಯಮ ಸ 1984ರ 4 ಸೋತ ಪ್ರಕರಣ (1)ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ 
ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ be ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿ ಬೆಂಗಳೂರು ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ 





ಭಾಗ ೬ 





ಹ 
ಲ 


ಲೇವಾರಿಗಾಗಿ 


ವಿ 


೯ಟಕ 


ನಾ 


ತ್ರ, ಗುರುವಾರ, ನವೆಂಬರ್‌ ೨೧, ೨೦೧೩ 
ಗೆಕ 


pe) 
ಜ್ಯಪ 
ರೆ 





ಕರ್ನಾಟಕ ರಾ 


UY 


೧) 


ಗು 
ಲ 


ಉಲ 


೧ ಈ ಮ 
ಖಂ 


ಎಲ್ಲರಿಗ 


ಲ) 





೧೦೩೪ 
























































1 211. 
೯ ಇಕ್ಷಿಕೆ 
9) IE ಗ ೦ 
p ಸ 
ದ 
ಡ 
73 ಅ ಅ 
ಡ್ರೈ ಛ್ರಿ R ulSj|S 
ನ a 6ಇ|0ಓಿ|.ಯ/0 
2 ಆ ಡಿ. ಕಲಿಲಿ 6 
3 ಚ ಸ.ಜ ಆ ಇ ೦ 
£ A s|yoj್ಗe 8 
6) ಸ್ಸ ಅ|೦ ೦ 
( ಜನ್ನ 
5 ೦ಎ ಎ 
i: PR OQ 
u. ಉ ೨ 
(3 ls ಕ 9 
¥ ೨ | ಸನ 6 ೬ 
ಗ ವಿ 322 1 [oY 
1% ul % 
1 ೪ ಟಿ 
ಡ್‌ ಇ ಣ ಇ 
ಜೆ A pi ತ್‌ 
fo) © <6 
g% Se EE 
ಲ)" br 
Be ಕ್ಸ ಸ 
£2 % G ತ್ರ ಪೆ 
ಗ ಐ 3 1 ಪ 5 
ಕ G ೦ಎ ( 
if iN ಡೆ ಡೆ ಳಿ 
03 ಕೆ [ ಇಟಿ ನಿ 
ಇ ಊ( ೧ ೫ | 1!10 < RB 6 
Sy ತ್ಕ ಶೆ ಟಿ 
ಹಿ ಇ #|5 £ ಈ 
5 ಜಿ ಚ ೧ 
ಗ್ಗೆ 3 be ೫9 
೨ ಬ್ರ 
BB 0 ಸ್ರ 
Be 8 
ಲ ೫ HR | ಇ 
« (ಲ | ಲು 
ನನ್ನ pa 
| ಹ ವ್ರ ತ 
~ 9 ಘ್ಲಿ 
ಶೀ G 
D ೪ 1. 
ER | 
'p Ho 2 
ಹ 7 ಇ 
ಇ ಇ ಸೆ 
ನ್‌ ವ 
ಆ (- 
13 
HB x < ಲ ಆ 
[C ತ rm Pu ಛ 
ಲಂ vy [e) ಟ್ರ ಸ ಸ. 
ನ 0 3 ವ 0 
೫ ಇ ಜ್ರ A ಣಿ 
೧ ಕಿ ೮ [5 
Bo ದ 0 
“9 > |g | 
12. 15 § Pp 5. 
5% a |B 1 
ಠ್‌ 8 IA G 
[5 | Wy pe 1 
Ga ಛಿ G B 
2 R K 
೨) ಉಛ೯ೌ ಭಿ ನ ಬ 
Bu p (ತಿ 
3.4.1. B 
೨ [ತ್ನ @ 
LU. NN) > 
j 7 
pC Ky ೧ ಲ 
(14) ತ 33 
೧ © (5 c 
1 "೯ Ie) ನ 
೨ 23 Ye ಸ [5 
ಇಓ ಟೆ B ಕ್ರ ಡಿ 
ಇ ಸೆ ಇ ಣಾ ಸ್ಯ (ಕ್ರಿ 
(೨ (ಬ್ರಿ Bp 5 ನ 
ದ ya ಗ್ಗ G G 3 BH 
B BK © IE a ದ 
5 3 ೫ . [| ಜತ 
a > 4) Ee | Oo 
EF B ಸ 1 a3 
ಗ್ವಿ pe 5 6 °° HW 
(ಪ ಸ್ರ 2 2 ಆ ಪ್ತ 
p ೫ ಕೃ ೧ Oye 
ಈ ಸ್ತಿ ಈ ಈ ಣ್ಣ 2 ಗ್ದ 
ಜು ಕಿ 50 
p ೧ Siw ೮ ಇ 0೦ N 
ತ್ರ ಆ ೦ ಹ ತ್‌್‌ ಹ ಲ 2 ೦೧ 
13 ₹ pe 0% O° Oo ™ ೪ 
1 ಇ ಆ 0:2; 52 ೧೦0 





೧೦೩೫ 


ಕ್ರಮಾಂಕ : laq/cr/46/10-11 ದಿನಾಂಕ 20/09/2013 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೧, ೨೦೧೩ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Ramaಗ೩್ರ೩೩ ಜಿಲ್ಲೆ, Ramanagara 


ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 


ಭಾಗ ೬ 





ಸರ್ಕಾರದವರಿಗೆ ಕಂಡು 


ಕರ್ನಾಟಕ 


ಎಂದು 


ಅಂದರೆ ಚಿಕ್ಕಗಂಗವಾಡಿ,ವಿರು 


ಸ 
™ 


ದ್ಹೇಶಕೆ 


(2 


ಸ್‌ 
YAW 


ನಂದಿನ ಅನ 


ದರಿಂದ, 


ಸೂಚನೆ 
೨ ಸದರಿ 


ಡ್‌ 
J 


ಗಾಗಿ 1991ನೇ 
ರ್ಕಾರದ ಅಧಿಸ 


ನಾಡಬಾರದೆಂದ 


ರಿ 


ಡ್‌ 


ಗು 


ದು 


ಕರ್ನಾಟಕ 
ದಾಗಲೀ 


ಎ. 


KN 


ನ ಕಾರ್ಯಗ 


hao 
pS) 
ಗು 


ಎಸತಕ್ಕದ 


ಸಲಿ 


ಹ್‌ 
ನಿ 


ಲಕ 


ನಿ 
ಹಲ 


೨೨. 
ಖು 


೧೧೨ 
ತ 


೦ಖ್ಯೆ 1984ರ 4ನೇ 


ರ್ಕಾರದ ಅ 


೦ 


ಲ್ಲಾಧಿಕಾರಿಯವರ 


ಡ್‌ 


ಇ 
ಇ. 
೧೨ 
[9] 


ವಾ್‌ ದ 
೦೨% 
ರಿಗೆ 


3ಕ 


ಹ 
೦೨ 


೯೬ 
, Ramanagara ಜಿಲ್ಲೆ ರವ 


~ 


ಎ 


ಇದ ಮೇರೆಗೆ 


ಕಾರಿಗಳ 


ನಾರಾ 


1894 (ಕೇಂದ್ರ) ಅಧಿ 
ಮ 


ೇವಾರಿಗಾಗಿ 


ಡಲಾಗಿದೆ ಹಾಗೂ ಕನಾ 


ಕ್‌ 


ಲಿ 


ವಿ 


ನಿನ 


ಉಂ 
೦ \ 


ಸುಗಳನ್ನು ಕೊ 
ನು 
ಟು 


ಇ. 


ಟೀ 
ದರಿ 


ಡ್‌ 


ಗು 


ಧೀನಾಧಿಕಾರಿ ಕಛೇರಿ, ರಾಮನಗರ,ರಾಮನಗರ, ರ 


ರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ 


೨೨2 
೦೨ 


ನಗರ ಇ 


ಲಿಪಿ 


ರಿಕೆ ಕೊಡಲಾಗಿದೆ. 


ನ 


ಸಡಿಯಾದ 1894ನೇ ಸಾಲ 


ಹ 
ಆಲೆ 


ಷೆ 


ಯಮದ 3( 


೫ 


~ 
ಕ ಅಧಿನಿಯಮ 33ರಲ್ಲಿ ತಿದ 


ಸದರಿ ಅದಿ 


ಗು 


\ 
ಅ 


ಹ 
೦ 


ಎ 


laq/cr/46/10-11ನ್ನು ನೋಡಿ. 


ಬಂದಿರ 


















































೧೦೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೧, ೨೦೧೩ ಭಾಗ ೬ 
ಅನುಸೂಚಿ 
ಜಿಲ್ಲೆ : ೧೧7೩೧೩೦೩೧೩ ತಾಲ್ಲೂಕು : Ramanagar ಹೋಬಳಿ : ಕೂಟಗಲ ಗ್ರಾಮ : ವಿರೂಪಸಂದ್ರ 
Agricultural 
ಕ್ರ.ಸ ಖಾತೆದಾರರ ಹೆಸರು ಸಾಗುವಳಿದಾರರು ಸರ್ವೆನಂ | ತರಹೆ ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
ಹೆಚ್‌.ಹುಚ್ಚೇಗೌಡ/ಲೇ,ಹುಚ್ಚೇಗೌಡ 235/12 | ಖುಷ್ಕಿ | 235/1 | ಪುಟ್ಟೆಗೌಡ,ಬಸಪ್ಪ ನಿಂಗಯ್ಯ ಬಿನ್‌ ಸರ್ಕಾರಿ | 0.13.00.00 |- 
ದೊಡ್ಡೆಗೌಡನನಿಂಗಯ್ಯ ರಸ್ತೆ 
0.13.00.00 
Village Extents: 0.13.00.00 
Agricultural Total Extents:0.13.00.00 
DESIGNATION : ವಿಶೇಷ ಭೂಸ್ವಾಧೀನಾಧಿಕಾರಿ 


LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ 


LAOLOCATION : ರಾಮನಗರ 


P.R.193 
50-5 


F 
| 
| 
| 
| 
| 
| 
| 
| 
| 
| 
| 


L 








ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 





